ಕರ್ನಾಟಿಕ ವಿಧಾನ ಪರಿಷತ್ತು 


" ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಇ) 


362 
ಸದಸ್ಯರ ಹೆಸರು ಶ್ರೀ ಎಂ.ಪಿ.ಸುನೀಲ್‌ ಸುಬ್ರಮಣಿ 
ಉತ್ತರಿಸಬೇಕಾದ ದಿನಾಂಕ : 18-07-2019 
ಉತ್ತರಿಸುವ ಸಚಿವರು ಮುಖ್ಯಮಂತಿಗು 
KXKKK 
ST — ಉತರ 
ಅ) | ಬೆಂಗಳೂರು ನಗರದಲ್ಲಿ ಹೈ-ಟೆನ್ನನ್‌ ಅ) ಬೆಂಗಳೂರು ನಗರದಲ್ಲಿ ಸುಮಾರು 1046316 ಸರ್ಕ್ಯೂಟ್‌ 
:  ; ವಿದ್ಯುತ್‌ ತಂತಿ ಮಾರ್ಗ ಹಾದು ಕಿ.ಮಿ: ಗಳಷ್ಟು ಹೈ-ಟೆನ್ನನ್‌ ವಿದ್ಯುತ್‌ ಪ್ರಸರಣ ಮಾರ್ಗ 
ಹೋಗಿರುವ ಒಟ್ಟು ಉದ್ದ ಎಷ್ಟು; ಈ ಹಾದುಹೋಗಿರುತ್ತದೆ. ಹೈ-ಟೆನ್ನನ್‌ ವಿದ್ಯುತ್‌ ತಂತಿ ಹಾದು 
ಹೈ-ಟೆನ್ನನ್‌ ವಿದ್ಯುತ ತಂತಿ ಹಾದು ಹೋಗಿರುವ ಭೂಮಿಯು ಸರ್ಕಾರಿ/ಭೂಮಾಲೀಕರ 
ಹೋಗಿರುವ ಭೂಮಿಯು ಯಾರ ಒಡೆತನದ್ದಾಗಿರುತ್ತದೆ. 
ಒಡೆತನದ್ದಾಗಿರುತ್ತದೆ; (ವಿವರ 
“ನೀಡುವುದು). _ | 
ಆ) | ಹೈ-ಟೆನ್ನನ್‌ ವಿದ್ಯುತ್‌ ತಂತಿಗಳನ್ನು ವಿದ್ಯುತ್‌ ಮಾರ್ಗದಲ್ಲಿ ಬರುವ ' ಮರಗಳನ್ನು 
ಅಳವಡಿಸುವ ಸಂದರ್ಭದಲ್ಲಿ ಕಡಿಯುವುದರಿಂದ ಆಗುವ ನಷ್ಟವನ್ನು ತೋಟಗಾರಿಕೆ ಇಲಾಖೆ 
ಅಲ್ಲಿನ ಭೂ ಮಾಲೀಕರಿಗೆ | ಅ) ಹಾಗೂ ಅರಣ್ಯ ಇಲಾಖೆಯವರು ಸ್ಮಳ ಪರಿಶೀಲಿಸ್ಸಿ ಪುಸ್ತುತ 
ಪರಿಹಾರವನ್ನು ನೀಡಲಾಗುವುದೇ; ಸರ್ಕಾರದ ದರಸೂಚಿಯ ಆಧಾರದ ಮೇಲೆ ನಷ್ಟ ಪರಿಹಾರದ 
ಇದ್ದಲ್ಲಿ, ಪರಿಹಾರದ ಮೊತ್ತ ನೀಡಿದ ಮೌಲ್ಯಮಾಪನ ವರದಿಯ ಆಧಾರದ ಮೇಲೆ ಹಾಗೂ ಕುಷಿ 
ನಂತರ ' ಭೂಮಿಯನ್ನು ಇಂಧನ ಇಲಾಖೆಯವರು ನೀಡುವ ಬೆಳೆ ಇಳುವರಿ ಮತ್ತು ಕ್ರುಷಿ ಉತ್ಪನ್ನ 
ಇಲಾಖೆಯು ತನ್ನ '" ವಶಕ್ಕೆ ಮಾರುಕಟ್ಟೆಯ ಪ್ರಸ್ತುತ ಸರ್ಕಾರದ ದರಸೂಚಿಯ ಆಧಾರದ 
"| ಪಡೆಯದಿರಲು ಕಾರಣವೇನು; ಮತ್ತು | ಮೇಲೆ ರೈತರಿಗೆ /ಜಮೀನುದಾರರಿಗೆ ಮರ/ಬೆಳೆನಷ್ಟಗಳ 
ಹೈ-ಟೆನ್ನನ್‌ ವಿದ್ಯುತ್‌ ತಂತಿಗಳನ್ನು ಪರಿಹಾರದ ಮೊತ್ತವನ್ನು ನಿರ್ಧ ರಿಸಲಾಗುವುದು. ಈ ಚಿಳೆ 


1 ಅಳವಡಿಸುವ ಸಂದರ್ಭದಲ್ಲಿ 


ಭೂಮಿ ಪಡೆಯಲು ಅನುಸರಿಸುವ 
ಮಾನದಂಡಗಳೇನು; (ವಿವರ ಇ) 
ನೀಡುವುದು) - 


ಮತ್ತು ಮರಗಳ ನಷ್ಠ ಪರಿಹಾರವನ್ನು ತಂತಿ ಎಳೆಯುವ 
ಕಾರ್ಯವನ್ನು ಕೈಗೆತ್ತಿಕೊಳ್ಳುವ ಮುನ್ನ ರೈತರಿಗೆ ಚೌಕ್ಕು/ ಡಿಡಿ 
ರೂಪದಲ್ಲಿ ನೀಡಲಾಗುವುದು. 


ಅಲ್ಲದೇ: ಜಮೀನುಗಳಲ್ಲಿ ನಿರ್ನಿಸುವ ವಿದ್ಯುತ್‌ 
ಗೋಪುರಗಳಿಂದ ರೈತರಿಗೆ /ಜಮೀನುದಾರರಿಗೆ ಆಗುವ ನಷ್ಟ 
ಪರಿಹಾರ (ವಿವಿಧ ಗೋಪುರಗಳ ಅಳತೆಗನುಗುಣಬಾಗಿ) ಅಲ್ಲದೆ 
ವಿದ್ಯತ್‌ ತಂತಿ ಹಾದು ಹೋಗುವ ಮಾರ್ಗದಲ್ಲಿ ಜಮೀನಿನ 
ಬದರದಲ್ಲಾಗುವ ಕ್ಲಿಣತೆಯ ಸಂಬಂಧವಾಗಿ ನಷ್ಟ 
ಪರಿಹಾರವಾಗಿ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು 
ನಿಗದಿಪಡಿಸುವ ಭೂ ಪರಿಹಾರ ಮೊತ್ತದನ್ವಯ ನಷ್ಟ 
ಪರಿಹಾರವನ್ನು ನೀಡಲಾಗುತ್ತಿದೆ. 


ಮೇಲೆ ತಿಳಿಸಿರುವಂತೆ, ಭೂ ಮಾಲೀಕರಿಗೆ ವಿದ್ಯುತ್‌ ತಂತಿ 
ಹಾದು ಹೋಗುವ : ಮಾರ್ಗಕೆ ಜಮೀವಿನ ದರದಲ್ಲಾಗುವ 


"ಕ್ಲಿಣತೆಯ ಸಂಬಂಧವಾಗಿಪರಿಹಾರವನ್ನು ಮಾತ್ರ 


ನಿಡಲಾಗುವುದು. ಆದುದರಿಂದ, ಹೈ ಟೆನ್ನನ್‌ ತಂತಿಗಳನ್ನು 
ಅಳವಡಿಸುವ ಭೂಮಿಯನ್ನು ಕ.ವನಿ.ಪು.ನಿ.ನಿ. ಯು 


_ಖಶಪಡಿಸಿಕೊಳ್ಳುವ ಪದ್ಮತಿ ಇರುವುದಿಲ್ಲ. 


-2- 


ಈ 


Ros 


"| ಸಜೆ ನಡೆಸಲಾಗಿದೆಯೇ? 
"|.ನೀಡುವುದು)' 


ಬೆಂಗಳೂರು ನಗರದಲ್ಲಿ ನಿಯಮ 


ಮಿರಿ ಹೈ-ಟಿನ್ನನ್‌ ವಿದ್ಯುತ್‌ ತಂತಿ|_ 


ಕಳಗೆ ಕಟ್ಟಿರುವ ಕಟ್ಟಿಡಗಳನ್ನು 
ತೆರವುಗೊಳಿಸಲು ಬೆಂಗಳೂರು 
ಮಹಾನಗರ ಪಾಲಿಕೆಯ.. ಗಮನಕ್ಕೆ 
ಇಲಾಖೆಯು ಪತ್ರ ವ್ಯವಹಾರ ಅಥವಾ 


(ವಿವರ ' 


ಈ) 


ಜೆಂಗಳೂರು ನಗರದಲ್ಲಿ ನಿಯಮ ಬಾಹಿರವಾಗಿ ಹೈ-ಟೆನ್ನನ್‌ 
ವಿದ್ಯುತ್‌ ಮಾರ್ಗಗಳ ಕೆಳಗೆ ನಿರ್ಮಿಸಿರುವ ಕಟ್ಟಡಗಳನ್ನು 
ತೆರವುಗೊಳಿಸುವ ಸಂಬಂಧ ಮಾನ್ಯ ಉಪ-ಮುಖ್ಯ ಮಂತಿಗಳ 
ಅಧ್ಯಕ್ಷತೆಯಲ್ಲಿ ದಿನಾಂಕ:27.05.2019 ರಂದು, ಮಾನ್ಯ 
ಮೇಯರ್‌ ಠವರ ಅಧ್ಯಕ್ಷತೆಯಲ್ಲಿ ದಿನಾಂಕ:29.05.2019 ರಂದು 
ಮತ್ತು ವಿಶೇಷ ಆಯುಕ್ತರು, ಬಿ.ಬಿ.ಎಂ.ಪಿ. ರವರ ಅಧ್ಯಕ್ಷತೆಯಲ್ಲಿ 
ದಿನಾ೦ಕ: 046.2019 ಮತ್ತು 18.6.2019 ರಂದು ಸಮನ್ವಯ 
ಸಭೆಗಳನ್ನು ನಡೆಸಿ ತೆಗೆದುಕೊಳಬೇಕಿರುವ ಕ್ರಮಗಳ ಬಗೆ, 
ಚರ್ಚೆ ನಡೆಸಲಾಗಿದೆ. ಅಲ್ಲದೆ, ಸದರಿ ಸ್ಮಳಗಳಲ್ಲಿ ನಿರ್ಮಿಸಿರುವ 
ಕಟ್ಟಡಗಳಲ್ಲಿ/ಮನೆಗಳಲ್ಲಿ ವಾಸವಾಗಿರುವ ಜನರಿಗೆ 
ನೋಟಿಸ್‌/ಭಿತ್ತಿ ಪತ್ರಗಳನ್ನು ನೀಡಲಾಗಿದೆ, ಹಾಗೂ ಸೂಕ್ತ ಕ್ರಮ 
ಜರುಗಿಸಲು ಪ್ರತಿಗಳನ್ನು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆಯವರಿಗೆ ಸಲ್ಲಿಸಲಾಗಿದೆ. ಪ್ರಮುಖ ಸ್ಥಳೀಯ | - 
ದಿನಪತಿಕೆಗಳಲ್ಲಿ ಸಾರ್ವಜವನಿಕರ ಸುರಕ್ಷತೆಯ ಬಗ್ಗೆ ಜಾಗೃತಿ 
ಮೂಡಿಸಲು ಜಾಹಿರಾತುಗಳನ್ನು ಪ್ರಕಟೆಸಲಾಗಿರುತ್ತದೆ. ' 


ಭಾರತೀಯ ವಿದ್ಯುಚ್ಛಕ್ತಿ ನಿಯಮಗಳು? ಕಾಯ್ಕೆಯನ್ನು 
ಉಲ್ಲಂಘಿಸಿ ನಿರ್ನಿಸಿರುವ / ನಿರ್ಮಾಣ ಹಂತದಲ್ಲಿರುವ ಕಟ್ಟಡ 
! ಕಾಮಗಾರಿ, ವಿತರಣಾ ಮಾರ್ಗಗಳ ಕೆಳಗೆ / ಹತ್ತಿರ 
ಮರಗಿಡಗಳನ್ನು ಬೆಳೆಸಿರುವುದು ಹಾಗೂ ಬೆ.ವಿ.ಕ೦. ನವಿತರಣಾ 
ಮಾರ್ಗಗಳಿಗೆ ಹಾವಿ ಮತ್ತು ಜೀವಕ್ಕೆ ಅಪಾಯತರುವಂತಹ 
10,718 ಸಂಖ್ಯೆಯ ಸ್ಥಾವರಗಳನ್ನು ಗುರುತಿಸಿ, ಬೆಂಗಳೂರು 
ವಿದ್ಯತ್‌ ಸರಬರಾಜು ಕಂಪನಿಯು ಸಂಬಂಧಪಟ್ಟಿ ಬಿಯ್ಯತ್‌ 
ಗ್ರಾಹಕರಿಗೆ ನೋಟೀಸ್‌ ನೀಡಿ, ಬಿ.ಬಿ.ಎಂ.ಪಿ. ಯ ಅಧಿಕಾರಿಗಳ 
ಜೊತೆ ಚರ್ಚಿಸಿ ಪಟ್ಟಿಯನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ 
ನೀಡಲಾಗಿರುತದೆ. 


ಎನರ್ಜಿ 68 ಇಬಿಎಸ್‌ 2019 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


